ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


ಕರ್ನಾಟಕ ವಿಧಾನ ಪರಿಷತ್ತು 


547 


ಶ್ರೀ ಕೆ. ಹರೀಶ್‌. ಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
05-02-2021. 
: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು." 


ಪಶ್ನೆ 


ಉತ್ತರ 


ದನ ಇನ್ನ ಇನ್ಸಯಕ್ಲರುವ ಗ್ರಾಮ 


ಪಂಚಾಯಿತಿಗಳು ಎಷ್ಟು ಎಲ್ಲಾ ಗ್ರಾಮ 
ಪಂಚಾಯಿತಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ 
ಪಂಚಾಯತ್‌ ಅಭಿವೃ ದ್ಧಿ ಅಧಿಕಾರಿಗಳು 
ಇದ್ದಾರೆಯೇ; 'ಇಲ್ಲವಾದ್ದಲ್ಲಿ. ಖಾಲಿ ಇರುವ 
ಪಂಚಾಯತ್‌ "ಅಭಿವೃ ದ್ಧಿ. ಅಧಿಕಾರಿಗಳ 


ಹುದ್ದೆಗಳೆಷ್ಟು ಹಾಗೂ ಹೆಚ್ಚುವರಿ 


ಚಾರ್ಜ್‌ನಲ್ಲಿರುವ ಪಂಚಾಯಿತಿ ಅಭಿವೃದ್ಧಿ 


ಅಧಿಕಾರಿಗಳು ಎಷ್ಟು? (ಈ ಕುರಿತಂತೆ 
ಸಂಪೂರ್ಣ ಮಾಹಿತಿ ಒದಗಿಸುವುದು) 


ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಗ್ರಾಮ ಪೆಂಚಾಯತ್‌ಗಳ 
ಸಂಖ್ಯೆ 228. 


ಎಲ್ಲಾ ಗ್ರಾಮ ಪಂಚಾಯತ್‌ಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ 
ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲ. 


ಖಾಲಿ ಇರುವ ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ 
ಸಂಖ್ಯೆ 36. 


ಹೆಚ್ಚುವರಿ ಪ್ರಭಾರದಲ್ಲಿರುವ 
ಅಧಿಕಾರಿಗಳ ಸಂಖ್ಯೆ: 36. 


ಪಂಚಾಯತ್‌ ಅಭಿವೃದ್ಧಿ 


ಸಂ. ಗ್ರಾಅಪ 56 ಗ್ರಾಪ ಪಂಅ 2021 


ವ 
ಗ್ರಾಮೀಣ್ರಾಭಿಪೃದ್ದಿ ಮತ್ತು ಪಂ.ರಾಜ್‌ ಸಚಿವರು. 


ಕೆ.ಎಸ್‌. ಈಶ್ವರಪ್ಪ 
ಗ್ರಾಮೀಣಾಭವ್ಯಕ್ಷೆ ಮೆತ್ತು 
ಪರಿಜಾಯಶ್‌ ರಾಜ್‌ ಸಚಿವೆರು 


